ಕರ್ನಾಟಕ ವಿಧಾನಸಭೆ 


ಹದಿನಾಲ್ದನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ. ದಿನಾಂಕ 15ನೇ ಜುಲೈ, 2೦13 
(ಸಮಯ: ಬೆಳಗ್ಗೆ 11.0೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಎರಡನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಎರಡನೇ ಪಟ್ಟ 


| 3. ಕಾರ್ಯದರ್ಶಿಯವರ ವರದಿ | 


ಕಳೆದ ಅಧಿವೇಶನದಲ್ಲ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟಪತಿ; 
ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಯನ್ನು ಸಭೆಯ ಮುಂದೆ 


ಮಂಡಿಸುವುದು. 
4. ಗಮನ ಸೆಳೆಯುವ ಸೂಚನೆಗಳು | 


1 ಶ್ರೀ ಐ.ಎಸ್‌. ಪಾಟೀಲ್‌(ನಡಹಳ್ಳ) ಅವರು ಜಜಾಪುರ ಜಲ್ಲೆ ದೇವರ ಹಿಪ್ಪರಗಿ 
ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯ ಹೂವಿನ ಹಿಪ್ಪರಗಿಯಲ್ಲ ಪೊಲೀಸ್‌ ಠಾಣಿ 
ಮಂಜೂರು ಮಾಡುವ ಬಗ್ಗೆ ಮಾನ್ಯ ಗ್ಯಹ ಸಚಿವರ ಗಮನ ಸೆಳೆಯುವುದು. 


ಕಾರ್ಯದರ್ಶಿಯವರು:- 


2. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಮಂಡ್ಯ ಜಲ್ಲೆಯ ಕೆ.ಆರ್‌. ಪೇಟೆ. 
ಮದ್ದೂರು ಮತ್ತು ಮಳವಳ್ಳಿ ತಾಲ್ಲೂಕುಗಳಲ್ಲಿ ಅಕ್ರಮ ಮರಳು ಸಾಗಾಣಿಕೆ 
ನಡೆಯುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಪು.ತಿ.ನೋ.. 


ಡಾ 


| 5. ವಿತ್ತೀಯ ಕಾರ್ಯಕಲಾಪಗಳು | 


"2013-14ನೇ ಸಾಅನ ಪರಿಷ್ಕೃತ ಆಯವ್ಯಯ ಅಂದಾಜುಗಳ ಮೇಲೆ 
ಸಾಮಾನ್ಯ ಚರ್ಚೆ” 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


